ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಸಂ 


ಆ) 


ಪಶ್ನೆ 


ಅ) | ಕ್ರೈಸ್ಟ್‌ ವತಿಯಿ೦ 


ಆ 


ನಡೆಯುತ್ತಿರುವ 
ಶಾಲೆಗಳಲ್ಪನ 
ವಿದ್ಯಾರ್ಥಿಗಳಗೆ 


pa 
ಕರ್ನಾಟಕ ವಿಧಾನ ಪರಿಷತು 
1276 
ಶ್ರೀ ಮರಿತಿಲ್ಲೇಗೌಡ 


24-12-2021 
ಸಮಾಜ ಕಲ್ಯಾಣ ಮತ್ತು ಹಿಂದುಳದ ವರ್ಗಗಳ ಕಲ್ಯಾಣ ಸಚಿವರು 


ಉತ್ತರ 


ವಸತಿ 


ನೀಡಲಾಗುತ್ತಿರುವ 


ಮೂಲಭೂತ 


ಸೌಲಭ್ಯಗಳಾವುವು; 
(ವಿವರ ನೀಡುವುದು) 


ಎಮಾ 
ಸೌಕರ್ಯಗಳ 
ಕೊರತೆಯುರುವುದು 
ಸರ್ಕಾರದ ಗಮನಕ್ಕೆ 


ಬಂದಿದೆಯೇ: 


ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದೆ ಅಧೀನದೆ್ಲ 826 
ವಸತಿ ಶಾಲೆ/ ಕಾಲೇಜುಗಳಲ್ಲ ವ್ಯಾಸಂಗ ಮಾಡುತ್ತಿರುವ 
ವಿದ್ಯಾರ್ಥಿಗಳಗೆ ಪ್ರತಿ ವರ್ಷ ನಿಯಮಿತವಾಗಿ ಉಚಿತವಾಗಿ 
ನೀಡಲಾಗುತ್ತಿರುವ ಮೂಲಭೂತ ಸೌಕರ್ಯಗಳ ವಿವರಗಳು ಈ 


ಕೆಳಕಂಡಂತಿವೆ. 


* ಎಲ್ಲಾ ವಿದ್ಯಾರ್ಥಿಗಳಗೆ ಉಚಿತವಾಗಿ ಛೋಜನ ವ್ಯವಸ್ಥೆ 
ಮಾಡಲಾಗುತ್ತಿದೆ. 


ಎಲ್ಲಾ ವಿದ್ಯಾರ್ಥಿಗಳಗೆ ಸಾಬೂನು, ಪೇಸ್ಟ್‌, ಕೊಬ್ಬರಿ ಎಣ್ಣೆ, 
ಬಾಲ್ಲಂ ಪೌಡರ್‌ ಇತ್ಯಾದಿ ಹೊಂದಿರುವ ಶುಜಚಸಂಭ್ರಮ 
ಕಿಟ್‌ಗಳನ್ನು ನೀಡಲಾಗುತ್ತಿದೆ. (ಪ್ರತಿ ತಿಂಗಳು) 


* ಎಲ್ಲಾ ವಿದ್ಯಾರ್ಥಿಗಳಗೆ ವಿದ್ಯಾರ್ಥಿಗಳಗೆ ಶಾಲಾ ಬ್ಯಾಗ್‌, ಶೂ 
ಸಾಕ್ಸ್‌, ಪಠ್ಯಪುಸ್ತಕ, ನೋಟ್‌ ಪುಸ್ತಕ ಮತ್ತು ಲೇಖನ ಸಾಮದ್ರಿ, 
ಪ್ರಯೋಗಾಲಯ ಸಾಮದ್ರಿಗಳು, ಪಾಠಶೋಪಕರಣಗಳು, ಕ್ರೀಡಾ 
ಸಾಮದ್ರಿಗಳು, ಸಂಗೀತ ಉಪಕರಣಗಳು, ಸಿದ್ದಪಡಿಸಿದ 
ಸಮವಸ್ತ್ರಗಳನ್ನು ನೀಡಲಾಗುತ್ತಿದೆ. 

* ಎಲ್ಲಾ ವಿದ್ಯಾರ್ಥಿಗಳಗೆ ಡೆಸ್ಟ್‌, ಬೆಂಚ್‌, ತಟ್ಟೆ ಲೋಟಗಳು, 
ಡೈನಿಂಗ್‌ ಟೇಬಲ್‌, ಟೂ ಟಯರ್‌ ಕಾಟ್‌, ಸೋಲಾರ್‌ ವಾಟರ್‌ 
ಹೀಟರ್‌, ಸಿಪಿ-ಟವಿ, ಇನ್ಸಿನರೇಟರ್‌, ಹಾಸಿಗೆ ಹೊದಿಕೆ ಮತ್ತು 
ದಿಂಬು ಇತ್ಯಾದಿಗಳನ್ನು ಒದಗಿಸಲಾಗುತ್ತಿದೆ. 


* ಎಲ್ಲಾ ವಿದ್ಯಾರ್ಥಿಗಳಗೆ ವೈದ್ಯಕೀಯ ಸೌಲಭ್ಯಗಳನ್ನು 
ಒದಗಿಸಲಾಗುತ್ತಿದೆ. 


Ey ದಿನಪತ್ರಿಕೆಗಳನ್ನು ಒದಗಿಸಲಾಗುತ್ತಿದೆ. 
* ಗ್ರಂಥಾಲಯ ವ್ಯವಸ್ಥೆಯನ್ನು ಕಲ್ಪಸಲಾಗುತ್ತಿದೆ. 


* ಆರೋಗ್ಯ ಇಲಾಖೆಯಿಂದ ಎಸ್‌.ಸಿ.ಎಸ್‌.ಪಿ ಅಡಿಯಲ್ಲ 
ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್‌ಗಳನ್ನು 
ಒದಗಿಸಲಾಗುತ್ತಿದೆ. 


ಕೆಲಪೊೋಂದಯ ವಸತಿ ಶಾಲೆಗಳಲ್ಲ ಮೂಲಭೂತ 
ಸೌಕರ್ಯಗಳ ಕೊರತೆಯುರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆ. 


ದೆಲ್ತ, O ಸಂಘದ ಇರೋನಡಣ ಕಾರ್ಯನಿರ್ವ ಒಸುತ್ತಿರುವ 826 ವಸತಿ ಶಾಲೆ! | 
ಸೌಕರ್ಯಗಳ | ಕಾಲೇಜುಗಳಗೆ ಕಾಲಕಾಲಕ್ಕೆ ಲಭ್ಯವಿರುವ ಅನುದಾನದಲ್ಲ ಮೇಲೆ 
ತಿಅಸಿರುವ ಮೂಲಭೂತ ಸೌಕರ್ಯಗಳನ್ನು ಭಾಗಶಃ ಒದಗಿಸಲಾಗಿದ್ದು, 
ಕೊರತೆ ಇರುವ ಮೂಲಭೂತ ಸೌಕರ್ಯಗಳ ವಿವರಗಳು ಈ 
ಕೆಳಕಂಡಂತ್ರಿರುತ್ತದೆ. 
1ವಾಟರ್‌ ಪ್ಯೂರಿಫಯರ್‌ 2. ಅ.ವಿ. 3. ಸೊಳ್ಳೆಪರದೆ 4. ಶಾಲಾ ಬ್ಯಾಗ್‌ 
5. ನರ್ಸಿಂಗ್‌ ಕಿಟ್‌ 6.ಪಾತ್ರೆ ಪರಿಕರಗಳು 7.ಜನರೇಟರ್‌ಗಳು 
8.ಕಂಪ್ಯೂಟರ್‌ ೨.ರ್ರೈಂಡರ್‌ 10.ತಟ್ಟೆ ಟೋಟಗಳು 1. ಪ್ರಯೋಗಾಲಯ 
ಉಪಕರಣಗಳು 12. ಪಾಶೋಪಕರಣಗಳು 13.. ಪ್ರೋಜೆಕ್ಷರ್‌ ಮತ್ತು 
ಸ್ಟೀನ್‌ 14. ಇನ್ನಿನರೇಟರ್‌ 1ರ. ಕ್ರೀಡಾ ಸಾಮದ್ರಿಗಳು 16. ಸಂಗೀತ 
ಉಪಕರಣಗಳು 17. ಡೆಸ್ಟ್‌ ಕಂ ಬೆಂಚ್‌ 18. ಟ್ರಂಕ್‌ 1೨. ಡೈನಿಂಗ್‌ 
ಟೇಬಲ್‌ ೭೦. ಎಸ್‌ ಟೈಪ್‌ ಛೇರ್‌ 21. ಆಫೀಸ್‌ ಟೇಬಲ್‌ 2೦. ಅಲ್ಕೇರಾ 
ರ್ಯಾಕ್ಸ್‌ 23. ಸಿಸಿ ಕ್ಯಾಮರಗಳು 24. ರಾತ್ರಿ ಉಡುಪು ಮತ್ತು ಸ್ವೆಟರ್‌ 
೦5. ಟು ಟಯರ್‌ ಕಾಟ್‌ ೭6. ಕಂಪ್ಯೂಟರ್‌ ಟೇಬಲ್‌ 27.ಕಂಪ್ಯೂಟರ್‌ 
ಛೇರ್‌ ೭8. ಗ್ಲಾಸ್‌ ಡೋರ್‌ ಅಲ್ಕೇರಾ 2೨. ಹಾಸಿಗೆಗಳು 30. 
ದಿಂಬುಗಳು 31 ಸೋಲಾರ್‌ ವಾಟರ್‌ ಹೀಟರ್‌ (50೦೦ ಅ ಸಾಮರ್ಥ್ಯ) 
32.ಗಾರ್ಡನ್‌ ಎಕ್ಕೂಪ್‌ಮೆಂಟ್‌ 33. ಫ್ಲೋರ್‌ ಕ್ಲೀನಿಂಗ್‌ ಮಿಷನ್‌ 34. 
ಪ್ರೀಜರ್‌ 3ರ. ಡಯಾಸ್‌/ ಪೋಡಿಯಂ 36. ದ್ರೀನ್‌ ೩ ವೈಟ್‌ 
ಬೋರ್ಡ್‌ 37. ಬಕೇಟ್‌ ಮತ್ತು ಜಗ್ಗು 36. ಡಸ್ಟ್‌ ಜನ್‌ ಇ೨. ಶೂ 
ರ್ಯಾಕ್ಸ್‌ 4೦. ಡೋರ್‌ಮ್ಯಾಟ್ಡ್‌ 41. ಜಮಖಾನ (ದೊಡ್ಡದ್ದು) 42. 


ಸೋಲಾರ್‌ ಸ್ಟ್ರೀಟ್‌ ಲೈೈಟಂಗ್ಲ್‌ 43. ಬೆಡ್‌ಶೀಟ್‌ ಮತ್ತು ಬೆಡ್‌ಸ್ಟೆಡ್‌. 
ಕಾಲಮಿತಿಯಲ್ಲ ವಸತಿ ಶಿಕ್ಷಣ ಸಂಸ್ಥೆಗಳ ಸಂ ವ್ಯಾಪ್ತಿಯೆಲ್ಲ ಐ ಸತಿ ಶಾಲೆ/ 


ಸೌಕರ್ಯಗಳನ್ನು ಕಾಲೇಜುಗಳಗೆ ಅವಶ್ಯಕ ಮೂಲಭೂತ ಸೌಕರ್ಯಗಳನ್ನು ಅನುದಾನ 
ಲಭ್ಯತೆಗನುಗುಣವಾಗಿ ಒದಗಿಸಲಾಗುವುದು. 


O 
ಸದರಿ 
ಒದಗಿಸಲಾಗುವುದು; 


ಸಂಖ್ಯೆ: ಸಕಇ 566 ಮೊದೇಶಾ 2೦೦೭1 


(ಕೋಟ ಶ್ರೀನಿ ಜಾರಿ) 
ಸಮಾಜ ಕಲಕ್ಯ್‌ಣ ಮತ್ತು 


ಹಿಂದುಆದ ವರ್ಗಗಳ ಕಲ್ಯಾಣ ಸಚಿವರು. 


